CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೬, ೨೦೦೩ (ಆಶ್ಚಯುಜ ೨೪, ಶಕ ವರ್ಷ ೧೯೨೫) 








ಸಂಚಿಕೆ ೪೧ 


ಭಾಗ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 51 ಪರವ 2003, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2003 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ಈ ಕೆಳಗಿನ ಅಧಿಕಾರಿಗಳಿಗೆ 58 ವರ್ಷ ವಯೋಮಿತಿಯು 
ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ 


ಹೊಂದಲು ಅನುಮತಿ ನೀಡಲಾಗಿದೆ. 








ಕ್ರಮ | ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಜನ್ಮ ದಿನಾಂಕ 58 ವರ್ಷಗಳು ತುಂಬಿ ಸರ್ಕಾರಿ 

ಸಂಖ್ಯೆ ಸ್ಥಳ ಸೇವೆಯಿಂದ ನಿವೃತ್ತಿಯಾಗುವ 
ಶ್ರೀಯುತರು ದಿನಾಂಕ 

1. |ಕೆ.ಸಿ. ಶಿವಮೂರ್ತಿ, 03.02.1946 28.02.2004 


ಕಾರ್ಯನಿರ್ವಾಹಕ ಅಧಿಕಾರಿ, 

ತಾಲ್ಲೂಕ್‌ ಪಂಚಾಯತ್‌, ಚಳ್ಳಕೆರೆ. 
2. ಇಜಾಜ್‌ ಅಹಮದ್‌, 03.03.1946 31.03.2004 
ಸಹಾಯಕ ಕಾರ್ಯದರ್ಶಿ (ಅಭಿವೃದ್ಧಿ) 
ತಾಲ್ಲೂಕ್‌ ಪಂಚಾಯತ್‌, ಶಿವಮೊಗ್ಗ. 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಲ್‌. ಷಣ್ಮುಖ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1164 ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 


NOTIFICATION 

No. DPAR 44 PRB 2003, Bangalore, Dated:16" September, 2003 
Shri Jagannath, Senior Parliamentary Reporter, Lok Sabha Secretariat, New Delhi whose 
services have been placed at the disposal of Government of Karnataka, is appointed as Personal 
Assistant to H.E. the Governor of Karnataka with immediate effect. The post of Personal Assistant shall 
be treated as a Scale-less post during his tenure. Terms and Conditions of his deputation will be issued 

separately. 
By Order and in the name of the Governor of Karnataka, 
V.J.A. ASHIRVADAM 
P.R. 1162 Under Secretary to Government, 
D.P. & AR. (Political). 


(೫೫೩ ) 


೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ - ೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 15 ಡಿಟಿಇ 2002, ಬೆಂಗಳೂರು, ದಿನಾಂಕ:17ನೇ ಸೆಪ್ಟೆಂಬರ್‌, 2003 
ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾದ ತಾಂತ್ರಿಕ ಶಿಕ್ಷಣ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ರೂ. 5575-125-5700-150-7200-200-8800-260-10620 ವೇತನ 
ಶ್ರೇಣಿಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾದ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಉಪನ್ಯಾಸಕರಾಗಿ 02 (ಎರಡು) ವರ್ಷ 
ಅವಧಿಯ ಪರಿವೀಕ್ಷಣೆಯ ಮೇರೆಗೆ ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

















ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಕಾತಿ ಮಾಡಲಾದ ಸ್ಥಳ 
ಸಂಖ್ಯೆ | ಶ್ರೀಯುತರು 
ಕನ್ನಡ ಭಾಷೆ 
1. ಪ್ರಕಾಶ್‌ ಬಿ.ವಿ. ಸರ್ಕಾರಿ ಕಿರಿಯ ತಾಂತ್ರಿಕ 
ನಂ. 73/04 ರೆಡ್ಡಿ ರಸ್ತೆ, ಕೌಲ್‌ ಬಜಾರ್‌, ಬಳ್ಳಾರಿ-583102. ಶಾಲೆ, ಬಳ್ಳಾರಿ. 
ವಿಜ್ಞಾನ ಭಾಷೆ 
2 ರವಿ ಹೆಚ್‌.ಕೆ. ಸರ್ಕಾರಿ ಕಿರಿಯ ತಾಂತ್ರಿಕ 
ನಂ. 1650/7, ಶಾಲೆ, ಬಾಗಲಕೋಟೆ. 
2ನೇ ಕ್ರಾಸ್‌, ವಿದ್ಯಾನಗರ, 
ಮಂಡ್ಯ-571401. 

















2. ಇವರುಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಆಗಿಂದಾಗ್ಗೆ, ಜಾರಿಯಲ್ಲಿರುವ ಸೇವಾ ಷರತ್ತುಗಳ ನಿಯಮ: ಆದೇಶಗಳ 
ಅಧೀನಕ್ಕೆ ಒಳಪಟ್ಟಿರುತ್ತದೆ. 

3. ಇವರುಗಳ ಪರಿವೀಕ್ಷಣಾ ಅವಧಿಯಲ್ಲಿ 1974ರ ಕರ್ನಾಟಕ ನಾಗರೀಕ ಸೇವಾ (ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಾವಳಿಯಲ್ಲಿ 
ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕೆಂದು ಷರತ್ತನ್ನು ವಿಧಿಸಲಾಗಿದೆ ಮತ್ತು ಕರ್ತವ್ಯ ನಿರ್ವಹಣಾ 
ವರದಿಯು ತೃಪ್ತಿಕರ ಇರತಕ್ಕದ್ದು. 

4. ಇವರುಗಳ ಸೇವಾ ಜೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕ ಸೇವಾ ಆಯೋಗವು ಆಯಾಯಾ ವಿಷಯದಲ್ಲಿ ನಿರ್ಧರಿಸಿದಂತೆ 
ಇರತಕ್ಕದ್ದು ಮುಂದೆ ಕರ್ನಾಟಕ ಲೋಕ ಸೇವಾ ಆಯೋಗವು ಕ್ರೋಢಿಕೃತ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ದಪಡಿಸಿದಂತೆ ಹಾಗೂ ಸರ್ಕಾರದಿಂದ 
ಪುನಃ ಹೊರಡಿಸುವ ಅಧಿಸೂಚನೆಯಲ್ಲಿ ಇರುವಂತೆ ಪಾಲಿಸತಕ್ಕದ್ದು. 

5. ಇವರುಗಳ ನೇಮಕಾತಿ ಆದೇಶವನ್ನು ನೊಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕದಿಂದ 15 (ಹದಿನೈದು) ದಿನಗಳೊಳಗೆ 
ಕೆಲಸಕ್ಕೆ ಸೇರತಕ್ಕದ್ದು. ಸ್ಯ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1165 ಶಿಕ್ಷಣ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 378 ತೋಸೇಪ 2001, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2003 
ವಿಷಯ: ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಬ್ಯಾಕ್‌ಲಾಗ್‌ ಹುದ್ದೆ ತುಂಬುವ ಬಗ್ಗೆ. 


ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001 ದಿನಾಂಕ: 21.11.2001. 
2. ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಸಂಖ್ಯೆ:ಪಿಎಸ್‌ಸಿ 1 ಆರ್‌ಟಿಬಿ 2002 ದಿನಾಂಕ: 04.09.2002 
ಹಾಗೂ ದಿನಾಂಕ: 13.06.2003. 
ಉಲ್ಲೇಖದ ಅಧಿಸೂಚನೆಯಂತೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಹುದ್ದೆಗೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರಿಗೆ 
ನಿಗದಿಪಡಿಸಿದ ಬ್ಯಾಕ್‌ಲಾಗ್‌ ಹುದ್ದೆಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಎರಡು ವರ್ಷಗಳ 
ಖಾಯಂಪೂರ್ವ ಸೇವಾ ಅವಧಿಯ ಮೇರೆಗೆ ರೂ. 5575-10620ರ ವೇತನ ಶ್ರೇಣಿಯಲ್ಲಿ ಕೆಳಕಂಡ ನಿಬಂಧನೆಗೊಳಪಟ್ಟು ನೇಮಕ 


ಮಾಡಲಾಗಿದೆ. 





1. | ವಿಜೈಚಿತ್ರ ಎ.ಜಿ. 2. | ಶಿವಲಿಂಗ ಕುದ್ದನವರ್‌, 3. ನಟರಾಜ್‌ ಪರಸಣ್ಣವರ್‌, 
ನಂ. 146 ಮಂಜುನಾಥ ನಿಲಯ, ಪಾಲಬಾವಿ ಅಂಚೆ, ಟುಮಿವಕಟ್ಟೆ ಅಂಚೆ, 
ಬುದ್ದ ಮಾರ್ಗ, ವಿದ್ಯಾನಗರ, ರಾಯಬಾಗ್‌ ತಾಲ್ಲೂಕು, ರಾಣೆಬೆನ್ನೂರು ತಾಲ್ಲೂಕು, 
ಹಾಸನ-573201. ಬೆಳಗಾಂ ಜಿಲ್ಲೆ-591235 ಹಾವೇರಿ ಜಿಲ್ಲೆ-581119. 


























ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ 


೧೬, ೨೦೦೩ ೫೫೫ 








4. | ಗೋಪಾಲ ಆರ್‌. 
ನಂ. 708, 1ನೇ ಕ್ರಾಸ್‌, 


5. 


ಗೋವಿಂದ ನಾಯಕ್‌ ಎಸ್‌. 
5/0 ಶೇಖರ ನಾಯಕ್‌, 


6. ಮುನಿಚೆಲುವಯ್ಯ, 
ನಂ. 174 ಚೈತನ್ಯ ನಿವಾಸ, 





ಕರಿರಾಮನಹಳ್ಳಿ, ಬರಗೂರು 
ಅಂಚೆ, ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ-572113 














CH 110.36, 6ನೇ ಮೇನ್‌, 
3ನೇ ಕ್ರಾಸ್‌, ಸ್ವಾಮಿ 
ವಿವೇಕಾನಂದ ರಸ್ತೆ, ಹೊಸಮನೆ, 
ಶಿವಮೊಗ್ಗ-577201 


5ನೇ ಮೈನ್‌, ಕಮಲಾನಗರ, ಕರೆಕಟ್ಟೆ ಅಂಚೆ, ಹೊಸದುರ್ಗ ಅಂಚೆ ಮತ್ತು ಗ್ರಾಮ 
ಬೆಂಗಳೂರು-560079 ಚನ್ನಗಿರಿ ತಾಲ್ಲೂಕು, ಕನಕಪುರ ತಾಲ್ಲೂಕು, ಬೆಂಗಳೂರು 
ದಾವಣಗೆರೆ ಜಿಲ್ಲೆ-577544. ಜಿಲ್ಲೆ-562119. 
7. | ವಾಸುದೇವ ಕೆ.ಆರ್‌. 8. | ಕುಸುಮ ಜಿ. 9. | ಪುಷ್ಪಲತ ಎ.ಎಸ್‌. 
5/0 ರಂಗಸ್ವಾಮಯ್ಯ, ೦/0 ಜಮ್ಮುನಾಯ್ಕ್‌ ಕೆ.ಟಿ. ೧/೦ ಚಿಕ್ಕಮುತ್ತಮೃ 


ಸಹಾಯಕರು, ಕೆ.ಪಿ.ಟಿ.ಸಿ.ಎಲ್‌. 
ನೆಲಮಂಗಲ ತಾಲ್ಲೂಕು, 
ಬೆಂಗಳೂರು ಜಿಲ್ಲೆ-562123. 











1. ಖಾಯಂಪೂರ್ವ ಸೇವಾ ಅವಧಿಯಲ್ಲಿ ಸರ್ಕಾರ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು ಪಾಸುಮಾಡಬೇಕು. ಈ 
ಅವಧಿಯಲ್ಲಿ ಅಭ್ಯರ್ಥಿಗಳು ವೇತನಶ್ರೇಣಿಗೆ ಅನ್ವಯವಾಗುವ ತುಟ್ಟಿ ಭತ್ಯೆ, ನಗರ ಭತ್ಯೆಗಳನ್ನು ಪಡೆಯುತ್ತಾರೆ. 

2. ತೋಟಗಾರಿಕೆ ನಿರ್ದೇಶನಾಲಯ, ಲಾಲ್‌ಬಾಗ್‌, ಬೆಂಗಳೂರು ಇಲ್ಲಿ ಈ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ವರದಿಮಾಡಿಕೊಳ್ಳುವುದು. 
ಈ ಎಲ್ಲಾ ಅಭ್ಯರ್ಥಿಗಳಿಗೂ ಸೂಕ್ತ ತರಬೇತಿ ನೀಡುವ ವ್ಯವಸ್ಥೆಯನ್ನು ತೋಟಗಾರಿಕೆ ನಿರ್ದೇಶಕರು ಮಾಡುವುದು. 

15 ದಿನಗಳೊಳಗಾಗಿ ಸಂಬಂಧಿಸಿದ ಮೂಲ ದಾಖಲೆಗಳೊಂದಿಗೆ ಸದರಿ 

ಅಭ್ಯರ್ಥಿಗಳು ತೋಟಗಾರಿಕೆ ನಿರ್ದೇಶಕರು, ಕೆಂಪುತೋಟ, ಬೆಂಗಳೂರು ಇವರ ಕಛೇರಿಗೆ ಹಾಜರಾಗತಕ್ಕದ್ದು. ಯಾವುದೇ 

ಅಭ್ಯರ್ಥಿಯಾದರು ನಿಗದಿತ ಅವಧಿಯಲ್ಲಿ (15 ದಿನಗಳೊಳಗಾಗಿ) ಕರ್ತವ್ಯದ ಮೇಲೆ ಹಾಜರಾಗದಿದ್ದಲ್ಲಿ ಅವರ ನೇಮಕಾತಿ 

ಆದೇಶವನ್ನು ಅಭ್ಯರ್ಥಿಗೆ ತಿಳಿಸದೇ ರದ್ದು ಪಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


3. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 


ಪಿ.ಆರ್‌. 1166 


ಎನ್‌. ಮಂಜುಳೆಗೀತ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕೃಷಿ 
ಕಾರ್ಮಿಕ ಸಚೆವಾಲಯ 
ಅಧಿಸೂಚನೆ 


ಮತ್ತು ತೋಟಗಾರಿಕೆ ಇಲಾಖೆ. 


ಸಂಖ್ಯೆ: ಕಾಇ 239 ಇಟಿಐ 2001, ಬೆಂಗಳೂರು, ದಿನಾಂಕ:11ನೇ ಸೆಪ್ಟೆಂಬರ್‌, 2003 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 17 ಆರ್‌ಟಿಬಿ 2001 ದಿನಾಂಕ: 05.04.2003ರ 
ಮೂಲಕ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗದಲ್ಲಿನ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬ್ಯಾಕ್‌ಲಾಗ್‌ ಹುದ್ದೆಗೆ 
ಆಯ್ಕೆಗೊಂಡ ಶ್ರೀ ವೈಜಗೊಂಡ, ಚಿದ್ರಿ, ತಾಲ್ಲೂಕು: ಜಿಲ್ಲೆ ಬೀದರ್‌ ಇವರನ್ನು ವೇತನ ಶ್ರೇಣಿ ರೂ. 6300-150-7200-200-8800-260- 
10880-320-11840ರಲ್ಲಿನ ವೇತನ ಶ್ರೇಣಿಯಲ್ಲಿ ಪ್ರಾಚಾರ್ಯರು ದರ್ಜೆ-2 ಹಾಗೂ ಸಮಾನಾಂತರ ಹುದ್ದೆಗೆ 02 ವರ್ಷದ 
ಖಾಯಂಪೂರ್ವ ಸೇವಾ ಅವಧಿಯ ಮೇರೆಗೆ ಹಂಗಾಮಿಯಾಗಿ ಜಂಟಿ ನಿರ್ದೇಶಕರ ಕಛೇರಿ, ಗುಲ್ಬರ್ಗಾ, ಇಲ್ಲಿ ಹಾಲಿ ಖಾಲಿ ಇರುವ 
ಪ್ರಾಚಾರ್ಯರು ದರ್ಜೆ-2, ಹುದ್ದೆಗೆ ಈ ಕೆಳಕಂಡ ನಿಬಂಧನೆ ಮತ್ತು ಸೇವಾ ಷರತ್ತುಗಳಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 





ನೇಮಿಸಲಾಗಿದೆ. 
1. ನೇಮಕಾತಿ ಹೊಂದಿದ 02 ವರ್ಷಗಳ ಖಾಯಂಪೂರ್ವ ಸೇವಾ ಅವಧಿಯಲ್ಲಿ ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗತಕ್ಕದ್ದು. 
2: ಈ ಅಧಿಸೂಚನೆ ತಲುಪಿದ 15 ದಿನಗಳೊಳಗಾಗಿ ಅಭ್ಯರ್ಥಿಯು ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, 


ಪ್ರಶಾಂತ್‌ ಕಾಂಪ್ಲೆಕ್ಸ್‌, ಬೆಂಗಳೂರು-27, ಇವರ ಮುಂದೆ ತಮ್ಮ ಸ್ವಂತ ವೆಚ್ಚದಲ್ಲಿ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ ನೇಮಕಾತಿ 
ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ ರದ್ದುಪಡಿಸಲಾಗುವುದು. 

ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ಸದರಿ ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಅಂಕಪಟ್ಟಿ, ಪದವಿ ಪ್ರಮಾಣ 
ಪತ್ರ, ಜನ್ಮ ದಿನಾಂಕದ ದಾಖಲೆ, ಸಿಂಧುತ್ವ ಪ್ರಮಾಣ ಪತ್ರ ಹಾಗೂ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ 
ಪತ್ರ ಇತ್ಯಾದಿಗಳನ್ನು ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಇವರ ಮುಂದೆ ಹಾಜರುಪಡಿಸತಕ್ಕದ್ದು. 
ಅಭ್ಯರ್ಥಿಯು ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಇವರಿಂದ ಚಲನಾದೇಶವನ್ನು ಪಡೆದು ನಂತರ ತಮ್ಮ 
ಸ್ವಂತ ವೆಚ್ಚದಲ್ಲಿ ಆದೇಶದಲ್ಲಿ ಸೂಚಿಸಲಾಗಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ನೇಮಕಾತಿ ಮಾಡಿರುವ ಸ್ಥಳದ ಮಾರ್ಪಾಡಿಗಾಗಿ ಅಥವಾ ರದ್ದತಿಗಾಗಿ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕಾಗಲಿ 
ಪುರಸ್ಕರಿಸಲಾಗುವುದಿಲ್ಲ. 

ಇವರ ನೇಮಕಾತಿ ಹಾಗೂ ಸೇವಾ ಷರತ್ತುಗಳು ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ ಮಾಡಲಿರುವ 
ಆದೇಶಗಳ ಪ್ರಕಾರ ಇರುತ್ತದೆ. 


೫೫೩೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ - ೨ 





7 ನೇಮಕಾತಿ ಹೊಂದಿದ ನಂತರ ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ 
ಇಲಾಖೆ, ಬೆಂಗಳೂರು-27, ಇವರಿಗೆ ಸಲ್ಲಿಸತಕ್ಕದ್ದು. 
8. ಮೇಲಿನ ಖಾಯಂಪೂರ್ವಾವಧಿಯಲ್ಲಿ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು-27, ಇವರು 


ಆಗಿಂದಾಗ್ಗೆ ಕಳುಹಿಸುವ ನಿಗದಿತ ತರಬೇತಿಗಳನ್ನು ಪೂರೈಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಸುಬ್ರಮಣ್ಯರಾವ್‌ 
ಪೀಠಾಧಿಕಾರಿ, 
ಪಿ.ಆರ್‌. 1167 ಕಾರ್ಮಿಕ ಇಲಾಖೆ. (ಉದ್ಯೋಗ ಮತ್ತು ತರಬೇತಿ). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 126 ಮಾಇಸೇ 2003, ಬೆಂಗಳೂರು, ದಿನಾಂಕ:5ನೇ ಜುಲೈ, 2003 
ಕೃಷಿ ಮಾರಾಟ ಇಲಾಖೆಯ ಜಂಟಿ ನಿರ್ದೇಶಕರ ಪದವೃಂದದಲ್ಲಿ ದಿನಾಂಕ: 20.09.1996 ರಿಂದ ಸ್ಥಾನಪನ್ನ ಹೊಂದಿರುವ ಈ 
ಕೆಳಕಂಡ 15 ಅಧಿಕಾರಿಗಳ ಸೇವೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19(3)(ಎ) 
ಮತ್ತು (3)(ಸಿ) ರನ್ವಯ ಅವರ ಹೆಸರಿನ ಎದುರಿಗೆ ನಮೂದಿಸಲಾದ ದಿನಾಂಕದಿಂದ ಅನ್ವಯಿಸುವಂತೆ ಸ್ಥಿರೀಕರಿಸಲಾಗಿದೆ: 


















































ಕ್ರಮ | ಅಧಿಕಾರಿಗಳ ಹೆಸರು ಸ್ಥಾನಪನ್ನ ಪದೋನ್ನತಿಯನ್ನು ಸ್ಥಿರೀಕರಿಸಲಾದ ದಿನಾಂಕ 
ಸಂಖ್ಯೆ | ಶ್ರೀಯುತರು 

1. ಶರಶ್ಚಂದ್ರರಾನಡೆ 20.09.1997 
2. ಡಾ: ಟಿ. ಸೋಮಶೇಖರ್‌ 20.09.1997 
3. ಎಂ.ಎ. ನಾಗರಾಜ್‌ 20.09.1997 
4. ಹೆಚ್‌.ಕೆ. ಚಂದ್ರಮೋಹನ್‌ 20.09.1997 
5. ಆರ್‌.ಎನ್‌. ಚಾಮರಾಜು 03.10.1997 
6. ಎನ್‌. ಪುಟ್ಟಸ್ವಾಮಿ 21.02.1998 
ಸ ಸದಾಶಿವಣ್ಣ 21.02.1998 
8. ಕೆ.ಜಿ. ಶಾಂತಾರಾಮ್‌ 05.04.1998 
೨. ಕೆ.ಕೆ.ಎಸ್‌.ವಿ. ಪ್ರಸಾದ್‌ 11.08.1998 
10... | ಹೇಮಂತಕುಮಾರ ಭಾರತಿ 11.08.1998 
11... | ಆರ್‌.ಎಂ. ಪಾಟೀಲ್‌ 05.08.1999 
12. | ವಿ.ಬಿ. ಪೂಜಾರ್‌ 05.08.1999 
13. | ಚನ್ನಪ್ಪ ಎಸ್‌. ಕರಡ್ಡಿ 27.07.2000 
14. |ಡಿ. ಸತೀಶ್‌ ಕುಮಾರ್‌ 27.07.2000 
15. | ಸಿ. ಪಾತಲಿಂಗಪ್ಪ 28.07.2000 

















ಈ ಸ್ಥಿರೀಕರಣವು ಜೇಷ್ಟತಾ ಪಟ್ಟಿಗಳನ್ನು ಅಂತಿಮಗೊಳಿಸಿದ ನಂತರ ಪುನರ್‌ ಪರಿಶೀಲನೆಗೆ ಒಳಪಡುವ ಷರತ್ತಿಗೆ ಹಾಗೂ ಈ 
ಸ್ಥಿರೀಕರಣವೂ ಜೇಷ್ಟತೆಯ ಪುನರ್‌ ನಿಗದಿಗಾಗಿ ಯಾವುದೇ ಹೆಚ್ಚುವರಿ ಹಕ್ಕನ್ನು ಅಧಿಕಾರವನ್ನು ನೀಡುವುದಿಲ್ಲವೆಂಬ ಷರತ್ತಿಗೆ 
ಒಳಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1168 ಸಹಕಾರ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 9 ಬಿಇಟಿ 2003, ಬೆಂಗಳೂರು, ದಿನಾಂಕ:15ನೇ ಸೆಪ್ಟೆಂಬರ್‌, 2003 

ಡಾ: ಸಿ.ಕೆ. ಜಗದೀಶ್‌ಕುಮಾರ್‌, ಸಸ್ಯಶಾಸ್ತ್ರ ಉಪನ್ಯಾಸಕರು, ಐ.ಡಿ.ಎಸ್‌.ಜಿ. ಸರ್ಕಾರಿ ಕಾಲೇಜು, ಚಿಕ್ಕಮಗಳೂರು, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ 
ಚಿಕ್ಕಮಗಳೂರು ಇಲ್ಲಿಗೆ ನಿಯೋಜನೆಯ ಮೇಲೆ ವರ್ಗಾವಣೆ ಮಾಡಿ ಆದೇಶಿಸಿದೆ. 

ಡಾ: ಸಿ.ಕೆ. ಜಗದೀಶ್‌ಕುಮಾರ್‌ರವರು ತತ್‌ಕ್ಷಣವೇ ಸದರಿ ಹುದ್ದೆಯಲ್ಲಿ ಕರ್ತವ್ಯದ ಮೇಲೆ ಹಾಜರಾಗತಕ್ಕದ್ದು. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೫೫೭ 





ಶ್ರೀ ಕೆ.ಎಸ್‌. ಶಿವಪ್ಪ, ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಶಿಕ್ಷಣ ಇಲಾಖೆಗೆ (ಮಾತೃ ಇಲಾಖೆ) ಹಿಂತಿರುಗಿಸಲಾಗಿದೆ. 
ಶ್ರೀ ಕೆ.ಎಸ್‌. ಶಿವಪ್ಪ ಇವರು ಕೂಡಲೇ ಈಗ ಹೊಂದಿರುವ ಹುದ್ದೆಯಿಂದ ಕಾರ್ಯಮುಕ್ತರಾಗಿ ಮುಂದಿನ ಸ್ಥಳ ನಿಯುಕ್ತಿಗಾಗಿ 
ಶಿಕ್ಷಣ ಇಲಾಖೆ (ಪದವಿಪೂರ್ವ ಶಿಕ್ಷಣ)ಯಲ್ಲಿ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1169 ಸಮಾಜ ಕಲ್ಯಾಣ ಇಲಾಖೆ. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 150 ರಾಲೆಪ 98, ಬೆಂಗಳೂರು, ದಿನಾಂಕ:14ನೇ ಆಗಸ್ಟ್‌, 2003 
ಶ್ರೀ ಎಂ.ಆರ್‌. ಶ್ರೀನಿವಾಸರೆಡ್ಡಿ, ಲೆಕ್ಕ ಅಧೀಕ್ಷಕ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ:6000-150-7200-8800-260-10880-320-11200ರ ವೇತನ ಶ್ರೇಣಿಯಲ್ಲಿನ ಲೆಕ್ಕ 
ಪರಿಶೋಧನಾಧಿಕಾರಿಗಳ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಕಾರ್ಯಪಾಲಕ ಅಭಿಯಂತರರ ಕಚೇರಿ, ಐ.ಪಿ.ಸಿ. ವಿಭಾಗ, ನಂ:1, 
ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1170 ಆರ್ಥಿಕ ಇಲಾಖೆ (ಆಡಳಿತ). 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 119 ಪಿಪಿಇ 03, ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸರ್ಕಾರಿ 
ಅಭಿಯೋಜಕರನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಸ್ಥಳಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಹಿತದ್ದಷ್ಟಿಯಿಂದ ವರ್ಗಾಯಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಹುದ್ದೆ ಹಾಗೂ ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 
1) ಶ್ರೀ ಈಶ್ವರ ಇಂಗಳಹಳ್ಳಿ | ಸರ್ಕಾರಿ ಅಭಿಯೋಜಕರು, ಕೊಪ್ಪಳ | ಪ್ರಧಾನ ಸರ್ಕಾರಿ ಅಭಿಯೋಜಕರು, ಬಳ್ಳಾರಿ, 
(ಶ್ರೀ ಗಂಗಪ್ಪ ಸಾವಲೆ ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ. 
2) ಶ್ರೀ ಗಂಗಪ್ಪ ಸಾವಲೆ ಪ್ರಧಾನ ಸರ್ಕಾರಿ ಅಭಿಯೋಜಕರು, | ಅಪರ ಸರ್ಕಾರಿ ಅಭಿಯೋಜಕರು, ಬಳ್ಳಾರಿ, 
ಬಳ್ಳಾರಿ. (ಶ್ರೀ ಕೆ.ಆರ್‌. ಎಕ್ಸಾಂಬಿ ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ 
3) ಶ್ರೀ ಕೆ.ಆರ್‌. ಎಕ್ಸಾಂಬಿ ಅಪರ ಸರ್ಕಾರಿ ಅಭಿಯೋಜಕರು, | ಸರ್ಕಾರಿ ಅಭಿಯೋಜಕರು, ಕೊಪ್ಪಳ, 
ಬಳ್ಳಾರಿ. ಶ್ರೀ ಈಶ್ವರ ಇಂಗಳಹಳ್ಳಿ ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
































ಕೆ.ಎಸ್‌. ಶ್ರೀಧರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಪಿ.ಆರ್‌. 1171 ಕಾನೂನು ಇಲಾಖೆ (ಆಡಳಿತ-2). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಡಿ 142 ಡಿಇಸಿ 2003, ಬೆಂಗಳೂರು, ದಿನಾಂಕ:20ನೇ ಸೆಪ್ಟೆಂಬರ್‌, 2003 
ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿನ ಸರ್ಕಾರಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೈಯಿದಾ ಬಾನು, 
ಅರೆಕಾಲಿಕ ಮನಃಶಾಸ್ತ್ರ ಉಪನ್ಯಾಸಕರು, ಮಹಾರಾಣಿ ರವರ ಮಹಿಳಾ ಕಲಾ ಕಾಲೇಜು, ಬೆಂಗಳೂರು ರವರು ಎಂ.ಎ. (ಸೈಕಾಲಜಿ)ಯಲ್ಲಿ 
ಪಡೆದ ಅಂಕಗಳು ಶೇಕಡ 54.91ನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವು ರಿಟ್‌ ಪಿಟಿಷನ್‌ ಸಂಖ್ಯೆ: 30585:1996ರ ಮೇಲೆ ನೀಡಿದ 
ಹಿನ್ನೆಲೆಯಲ್ಲಿ ಶೇಕಡ 55 ಎಂದು ಪರಿಗಣಿಸಿ ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆ (ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳಲ್ಲಿ 
ಅರೆಕಾಲಿಕ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳ ವಿಲೀನಗೊಳಿಸುವಿಕೆ (ಕಾಲೇಜು ಶಿಕ್ಷಣ ಇಲಾಖೆ (ವಿಶೇಷ) 


೫೫೮ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ - ೨ 





ನಿಯಮಗಳು 1996ಕ್ಕೆ ಹೊರಡಿಸುವ ತಿದ್ದುಪಡಿಗೆ ಬದ್ದವಾಗಿರುವ ಷರತ್ತಿಗೊಳಪಡಿಸಿ ಮತ್ತು ಈ ಕೆಳಕಂಡ ಷರತ್ತಿಗೊಳಪಡಿಸಿ ತಕ್ಷಣದಿಂದ 


ಜಾರಿಗೆ 


ಬರುವಂತೆ ಸರ್ಕಾರಿ ಸೇವೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿನ ಉಪನ್ಯಾಸಕರ ಹುದ್ದೆಯಲ್ಲಿ ರಾಜ್ಯ ವೇತನ ಶ್ರೇಣಿ ರೂ. 


6,000-11,200 ನಲ್ಲಿ ವಿಲೀನಗೊಳಿಸಲಾಗಿದೆ. 





ಕ್ರಮ 
ಸಂಖ್ಯೆ 


ಮೀಸಲಾತಿ ವರ್ಗ ಅರೆಕಾಲಿಕ ಉಪನ್ಯಾಸಕರ ಹೆಸರು ಮತ್ತು ಜನ್ಮ ದಿನಾಂಕ ಯಾವ ಗುಂಪಿನಿಂದ 





1) 





ಈಗ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ತುಂಬಲಾಗಿದೆ 
ಶ್ರೀಮತಿ ಸೈಯಿದಾ ಬಾನು 4.2.1955 2ಬಿ (ಪ್ರಮಾಣ ಪತ್ರ 
ಮನಃಶಾಸ್ತ್ರ ಅರೆಕಾಲಿಕ ಉಪನ್ಯಾಸಕರು ಸಲ್ಲಿಸಿರುವುದಿಲ್ಲ) 
ಮಹಾರಾಣಿಯವರ ಮಹಿಳಾ ಕಲಾ 
ಕಾಲೇಜು, ಬೆಂಗಳೂರು. 


ಸಾಮಾನ್ಯ 




















1) 


2) 
3) 


4) 


5) 
9 


7) 


8) 


ಇವರ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಜಾರಿಯಲ್ಲಿರುವ ಸೇವಾ ಷರತ್ತುಗಳ ನಿಯಮ: ಆದೇಶಗಳ ಅಧೀನಕ್ಕೆ 
ಒಳಪಟ್ಟಿರುತ್ತದೆ. 

ಇವರು ಅರ್ಹತಾ ಪರೀಕ್ಷೆಯಲ್ಲಿ ಶೇ. 55 ಅಂಕಗಳನ್ನು ಪಡೆದಿರತಕ್ಕದ್ದು. 

ವಿಲೀನಗೊಂಡ ಈ ಅರೆಕಾಲಿಕ ಉಪನ್ಯಾಸಕರು ಎನ್‌.ಇ.ಟಿ: ಎಸ್‌.ಎಲ್‌.ಇ.ಟಿ.ಯನ್ನು ಪಾಸು ಮಾಡಲು ದಿನಾಂಕ: 
9.7.2005ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಈ ಅವಧಿಯಲ್ಲಿ ಅವರು ಎನ್‌.ಇ.ಟಿ: ಎಸ್‌.ಎಲ್‌.ಇ.ಟಿ. ಯನ್ನು ಪಾಸು 
ಮಾಡಿದಲ್ಲಿ ಅವರು ಇತರ ಅರ್ಹ ಉಪನ್ಯಾಸಕರಿಗೆ ಲಭ್ಯವಾಗುವ ಯು.ಜಿ.ಸಿ ವೇತನ ಶ್ರೇಣಿ ಪಡೆಯಲು ಅರ್ಹರಾಗುತ್ತಾರೆ. 
ಅವರು ಎನ್‌.ಇ.ಟಿ: ಎಸ್‌.ಎಲ್‌.ಇ.ಟಿ. ಯನ್ನು ದಿನಾಂಕ: 9.7.2005ರೊಳಗೆ ಪಾಸು ಮಾಡದಿದ್ದಲ್ಲಿ ಇವರನ್ನು ಭಾರತದ 
ಸರ್ವೋಚ್ಚ ನ್ಯಾಯಾಲಯವು ಎಸ್‌.ಎಲ್‌.ಪಿ. (ಸಿವಿಲ್‌) ಸಂಖ್ಯೆ:15991:99ಕ್ಕೆ ಸಂಬಂಧಿಸಿದಂತೆ ಸಿವಿಲ್‌ ಅಪೀಲ್‌ ಸಂಖ್ಯೆ:27: 
2001ರ ಮೇಲೆ ದಿನಾಂಕ: 4.01.2001ರಂದು ನೀಡಿದ ತೀರ್ಪಿನನ್ವಯ ಸೇವೆಯಿಂದ ತೆಗೆದುಹಾಕಲಾಗುವುದು. 

ಇವರು ಪರಿವೀಕ್ಷಣಾ ಅವಧಿಯಲ್ಲಿ 1974ರ ಕ.ನಾ.ಸೇ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಾವಳಿಗಳಲ್ಲಿ 
ನಿಗದಿಪಡಿಸಿರುವ ಕನ್ನಡ ಭಾಷಾ ಮತ್ತು ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. ಹಾಗೆಯೇ ಇವರು “ಒಂದು ತಿಂಗಳ 
ಓರಿಯೆಂಟೇಷನ್‌ ಕೋರ್ಸ್‌ ತರಬೇತಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸತಕ್ಕದ್ದು. 

ಇವರ ಸೇವಾ ಜೇಷ್ಠತೆ ಮೀಸಲಾತಿ ಮತ್ತು ಅರೆಕಾಲಿಕ ಉಪನ್ಯಾಸಕರುಗಳ ಇಂಟರ್‌ ಸೇ ಜೇಷ್ಠತಾ ಪಟ್ಟಿಯನ್ನು ಸಿದ್ದಪಡಿಸಿ 
ಪರಿಷ್ಕರಿಸುವ ಬದಲಾವಣೆಗೆ ಒಳಪಟ್ಟಿರುತ್ತದೆ. 

ಇವರುಗಳ ನೇಮಕಾತಿಯು ಅರೆಕಾಲಿಕ ಉಪನ್ಯಾಸಕರುಗಳ ಸೇವಾ ವಿಲೀನತೆ ಬಗ್ಗೆ ಉದ್ಭವಿಸಲಿರುವ ನ್ಯಾಯಾಲಯದ 
ತಕರಾರುಗಳಲ್ಲಿ ನ್ಯಾಯಾಲಯಗಳು ನೀಡಲಿರುವ ತೀರ್ಪಿಗೆ ಒಳಪಟ್ಟಿರುತ್ತದೆ. 

ಆಯಾ ಕಾಲೇಜಿನ ಪ್ರಾಂಶುಪಾಲರುಗಳು, ಅವರುಗಳ ವಿದ್ಯಾರ್ಹತೆ, ಜನ್ಮ ದಿನಾಂಕ, ಜಾತಿ: ಮೀಸಲಾತಿ ಇವುಗಳ ಬಗ್ಗೆ ಮೂಲ 
ದಾಖಲೆಗಳನ್ನು ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳತಕ್ಕದ್ದು. ಪರಿಶೀಲಿಸಿದ ಬಗ್ಗೆ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಅವರ ಸೇವಾ 
ಪುಸ್ತಕದಲ್ಲಿ ದಾಖಲಿಸತಕ್ಕದ್ದು. 

ಈ ಅರೆಕಾಲಿಕ ಉಪನ್ಯಾಸಕರು ತಮ್ಮ ಜಾತಿ ದೃಢೀಕರಣದ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಜಾರಿ ಸಿಂಧುತ್ವ ಪ್ರಮಾಣ 
ಪತ್ರವನ್ನು ಕರ್ತವ್ಯಕ್ಕೆ ವರದಿ ಸಲ್ಲಿಸುವಾಗ ಹಾಜರುಪಡಿಸತಕ್ಕದ್ದು. 

ಈ ಉಪನ್ಯಾಸಕರಿಗೆ ಸ್ಥಳ ನಿಯುಕ್ತಿ ಆದೇಶವನ್ನು ಕಾಲೇಜು ಶಿಕ್ಷಣ ಆಯುಕ್ತರು 15 ದಿನಗಳೊಳಗೆ ಹೊರಡಿಸುವರು. ಈ 


ಅರೆಕಾಲಿಕ ಉಪನ್ಯಾಸಕರು ಕಾಲೇಜು ಶಿಕ್ಷಣ ಆಯುಕ್ತರು ಹೊರಡಿಸಿದ ಪೋಸ್ಟಿಂಗ್‌ ಆದೇಶ ಸ್ವೀಕರಿಸಿದ 15 ದಿನಗಳೊಳಗಾಗಿ ಪೋಸ್ಟಿಂಗ್‌ 
ಮಾಡಲ್ಪಟ್ಟ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಅವರ ನೇಮಕಾತಿ ತಂತಾನೆ ರದ್ದುಗೊಳ್ಳುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1172 ಶಿಕ್ಷಣ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 638 ಎಸಸೇ 2003, ಬೆಂಗಳೂರು, ದಿನಾಂಕ:18ನೇ ಸೆಪ್ಟೆಂಬರ್‌, 2003 
ಶ್ರೀ ಬಿ.ಆರ್‌. ಕೃಷ್ಣದಾಸ್‌, ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಇತರೆ) ಕೇಂದ್ರ ಕಛೇರಿ, ಬೆಂಗಳೂರು 


ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕ್ಯಾಂಪ್ಕೋ, ಮಂಗಳೂರು 
ಇಲ್ಲಿನ ಶ್ರೀ ವಿ. ಚನ್ನಪ್ಪ, ಇವರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಶ್ರೀ ವಿ. ಚನ್ನಪ್ಪ, ಸಹಕಾರ ಸಂಘಗಳ ಅಪರ ನಿಬಂಧಕರು, ಇವರಿಗೆ ಪ್ರತ್ಯೇಕ ಸ್ಥಳನಿಯುಕ್ತಿ ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1173 ಸಹಕಾರ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ 


೫೫೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 153 ಸೇಇಮು 2003, ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 


ಈ ಕೆಳಗೆ ನಮೂದಿಸಿರುವ ಇಲಾಖಾ ಮುಖ್ಯಸ್ಥರು, ಪ್ರಧಾನ ಇಂಜಿನಿಯರುಗಳು ಹಾಗೂ ಮುಖ್ಯ ಇಂಜಿನಿಯರುಗಳು 58 
ವರ್ಷಗಳ ವಯೋಮಿತಿ ತಲುಪಿ 2004ನೇ ವರ್ಷದಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ 


ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 





ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





1 


3 





ಇಲಾಖಾ ಮುಖ್ಯಸ್ಥರು 
[) 





1) 


ಡಾ: ವಿ. ಲೀಲಾ, 
ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ 
ಇಲಾಖೆ, ಬೆಂಗಳೂರು. 


05.01.1946 


31.01.2004 





2) 


ಶ್ರೀ ಬಿ.ಟಿ. ಪೆಮ್ಮಯ್ಯ, 
ನಿರ್ದೇಶಕರು, (ಪ್ರೌಢ ಶಿಕ್ಷಣ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, 


ಬೆಂಗಳೂರು. 


08.04.1946 


30.04.2004 





3) 


ಶ್ರೀ ಬಿ.ಎನ್‌.ಎಸ್‌. ರೆಡ್ಡಿ, 
ನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು. 


08.05.1946 


31.05.2004 





4) 


ಶ್ರೀ ಟಿ. ಮಲ್ಲೇಶಪ್ಪ, 
ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, 
ಬೆಂಗಳೂರು. 


01.07.1946 


30.06.2004 





ಶ್ರೀ ಬಿ. ಜವರಯ್ಯ, 
ನಿರ್ದೇಶಕರು, ಭಾಷಾಂತರ ಇಲಾಖೆ, ಕಾವೇರಿ ಭವನ, 
ಬೆಂಗಳೂರು. 


03.08.1946 


31.08.2004 





6) 


ಶ್ರೀ ಹೆಚ್‌. ಕಮಲಾಕರ ಹಾಲಂಬಿ, 
ನಿರ್ದೇಶಕರು, ವೃತ್ತಿ ಶಿಕ್ಷಣ, ಬೆಂಗಳೂರು. 


12.08.1946 


31.08.2004 





7 


ಡಾ: ಜಿ.ಬಿ. ದೇಸಾಯಿ, 
ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳು, ಬೆಂಗಳೂರು. 


06.09.1946 


30.09.2004 





5 


ಶ್ರೀ ಎಂ. ಬಸಪ್ಪರೆಡ್ಡಿ, 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಖನಿಜ ಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು. 


09.10.1946 


31.10.2004 





5) 


ಶ್ರೀ ಬಿ.ಎ. ಲಾಲಗೌಂಡರ್‌, 

(ಅಪರ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ 
ಇಲಾಖೆ) ಹಾಲಿ ಕಾರ್ಯಕಾರಿ ನಿರ್ದೇಶಕರು, ಹಟ್ಟಿ 
ಗೋಲ್ಡ್‌ ಮೈನ್ಸ್‌ ಲಿ., ಬೆಂಗಳೂರು. 


16.10.1946 


31.10.2004 





10) 


ಶ್ರೀ ಹೆಚ್‌.ಡಿ. ಗಣೇಶ್‌, 

ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


08.11.1946 


30.11.2004 





ಪ್ರಧಾನ ಇಂಜಿನಿಯರ್‌ 





11) 


ಶ್ರೀ ಹೆಚ್‌. ಚಂದ್ರಶೇಖರಯ್ಯ, 
ಆಡಳಿತಾಧಿಕಾರಿ, ಕಾಡಾ, ಗುಲ್ಬರ್ಗ. 


04.02.1946 


28.02.2004 





12) 





ಶ್ರೀ ಆರ್‌. ನಾಗೇಂದ್ರ, 





ಆಡಳಿತಾಧಿಕಾರಿ, ಕೃಷ್ಣ ಕಾಡಾ, ಭೀಮರಾಯನಗುಡಿ. 


೨ ಲ" 





18.03.1946 





31.03.2004 








೫೬೦ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ 


ಭಾಗ - ೨ 








2 


3 


4 





13) 


ಶ್ರೀ ಜಿ.ಡಬ್ಲ್ಯೂ. ರಸ್ಕೀನ, 
ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ 
ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು. 


14.07.1946 


31.07.2004 





14) 


ಶ್ರೀ ಎಸ್‌.ಜೆ. ಚನ್ನಬಸಪ್ಪ, 

ಸರ್ಕಾರದ ಕಾರ್ಯದರ್ಶಿ, 

ಜಲಸಂಪನ್ಮೂಲ ಇಲಾಖೆ, ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


27.07.1946 


31.07.2004 





ಮುಖ್ಯ ಇಂಜಿನಿಯರ್‌ 





15) 


ಶ್ರೀ ಎಸ್‌. ಸಿದ್ದಲಿಂಗಮೂರ್ತಿ, 
ಮುಖ್ಯ ಇಂಜಿನಿಯರ್‌, ಕೇಂದ್ರ ಯಾಂತ್ರಿಕ ಸಂಸ್ಥೆ, 
ಬೆಂಗಳೂರು. 


03.03.1946 


31.03.2004 





16) 


ಶ್ರೀ ಎಸ್‌. ಕೃಷ್ಣಶೆಟ್ಟಿ, 
ಮುಖ್ಯ ಇಂಜಿನಿಯರ್‌, ನೀರಾವರಿ (ದಕ್ಷಿಣ), 
ಮೈಸೂರು. 


19.03.1946 


31.03.2004 





17) 


ಶ್ರೀ ಎ.ಎನ್‌. ಶ್ರೀನಿವಾಸ, 

ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ, ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


21.03.1946 


31.03.2004 





18) 


ಶ್ರೀ ಪಿ. ಪ್ರಕಾಶ್‌, 
ಮುಖ್ಯ ಇಂಜಿನಿಯರ್‌, ಕೃಷ್ಣ ಮೇಲ್ದಂಡೆ ಯೋಜನೆ, 
ಕಾಲುವೆ ವಲಯ-1, ಭೀಮರಾಯನ ಗುಡಿ. 


23.05.1946 


31.05.2004 





19) 


ಶ್ರೀ ಜೆ.ಕೆ. ಪಾಟೀಲ್‌, 
ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ (ಉತ್ತರ), ಬಿಜಾಪುರ. 


03.06.1946 


30.06.2004 





20) 


ಶ್ರೀ ಬಿ.ವಿ. ಸೋಮಶೇಖರಯ್ಯ, 
ಮುಖ್ಯ ಇಂಜಿನಿಯರ್‌, 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 


04.06.1946 


30.06.2004 





21) 


ಶ್ರೀ ಆರ್‌. ಹೃಷಿಕೇಶ್‌, 

ಮುಖ್ಯ ಇಂಜಿನಿಯರ್‌, 
ಜಲಸಂಪನ್ಮೂಲ ಅಭಿವೃದ್ದಿ ಸಂಸ್ಥೆ, 
ಆನಂದರಾವ್‌ ವೃತ್ತ, 
ಬೆಂಗಳೂರು. 


30.06.1946 


30.06.2004 





22) 


ಶ್ರೀ ಪಿ. ಸಿದ್ದಪ್ಪ, 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು 
(ದಕ್ಷಿಣ), ಬೆಂಗಳೂರು. 


02.07.1946 


31.07.2004 





23) 


ಶ್ರೀ ದಾನಶೂರಕರ್ಣ, 
ಮುಖ್ಯ ಇಂಜಿನಿಯರ್‌, 
ಹೇಮಾವತಿ ನಾಲಾ ವಲಯ, 
ತುಮಕೂರು. 


08.10.1946 


31.10.2004 





24) 








ಶ್ರೀ ಕೆ. ಬಸವರಾಜ, 
ಮುಖ್ಯ ಇಂಜಿನಿಯರ್‌, 
ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ) ಧಾರವಾಡ. 


13.10.1946 








31.10.2004 





ಪಿ.ಆರ್‌. 1174 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಆಸುಇ (ನೇವೆಗಳು-2) 





